ಕರ್ನಾಟಕ್ಷ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 821. 
ಸದಸ್ಕರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾಂಕ ; 25-09-20 


: ಶ್ರೀ ಎಸ್‌. ವಾ 


ಗೆರಾಜ್‌ (ಸಂದೇಶ್‌ ನಾಗರಾಜ್‌) 


: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಜಿವರು 


20 


[tol 


ಸ್ನ 


ಉತ್ತರ 


€ | 


ಮೈಸೂರಿನಿಂದ ನಂಜನಗೂಡಿಗೆ 
ನಂಜನಗೂಡು ` ಮೂಲಕ ಚಾಮರಾಜನಗರ, 
ಗುಂಡ್ಲುಪೇಟೆ ಕಡೆಗೆ ಸಂಚರಿಸುವ ರಾಜ್ಯ ರಸ್ತೆ 
ಸಾರಿಗೆ ಸಂಸ್ಥೆಯ ಬಸ್‌ಗಳು ನಂಜನಗೂಡಿನಲ್ಲಿ 
ನೂತನವಾಗಿ ನಿರ್ಮಿಸಿರುವ ಬಸ್‌ ನಿಲ್ದಾಣಕ್ಕೆ 
ಹೋಗಿ ನಿಲುಗಡೆ ಮಾಡದೆ, ಹಳೆಯ ಬಸ್‌ 
ನಿಲ್ದಾಣದಲ್ಲೇ ನಿಲುಗಡೆ ' ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಕ ನೂತನ 
ಬಸ್‌ ನಿಲ್ದಾಣವು ರೈಲ್ವೆ ನಿಲ್ದಾಣ, ಖಾಸಗಿ ಬಸ್‌ 
ನಿಲ್ದಾಣ, ದೇವಾಲಯಗಳಿಗೆ ಸಮೀಪದಲ್ಲಿದ್ದರೂ 
“| ಬಸ್‌ಗಳು ಇಲ್ಲಿಗೆ ಹೋಗದಿರಲು ಕಾರಣಗಳೇನು; . 


ಮು 
er) 


ಪ್ರಸ್ತುತ ನಂಜನಗೂಡಿನಲ್ಲಿ ಎರಡು ಬಸ್‌ 
ನಿಲ್ದಾಣಗಳಿದ್ದು, ನೂತನ. ಬಸ್‌ ನಿಲ್ದಾಣವು 
ನಂಜನಗೂಡಿನಿಂದ ಹೊರವಲಯದಲ್ಲಿದ್ದು, ವಿರಳ 
ಜನ ಸಂಖ್ಯೆ ಹೊಂದಿರುವುದರಿಂದ ಹಾಗೂ 
ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ 
ಒಂದು ಬಸ್‌ ನಿಲ್ದಾಣದಿಂದ ಕಾರ್ಯಾಚರಣೆ 
ಮಾಡುವುದು ಸೂಕ್ಕವಾಗಿರುವುದರಿಂದ ಹಾಗೂ 
ನೂತನ ಬಸ್‌ ನಿಲ್ದಾಣದ ಮುಖ್ಯದ್ದಾರದ 
ಮುಂಭಾಗದಲ್ಲಿ ಹಳ್ಳಕೊಳ್ಳವಿರುವುದರಿಂದ ಹಳೆಯ 
ಬಸ್‌ ನಿಲ್ದಾಣದಿಂದ ವಾಹನಗಳನ್ನು ಕಾರ್ಯಾಚರಣೆ 
ಮಾಡಲಾಗುತ್ತಿದೆ. 


ನಿಲ್ದಾಣದಲ್ಲೇ 
ನಿಲುಗಡೆ ನೀಡುವಂತೆ ರಾಜ್ಯ ರಸ್ತೆ ಸಾರಿಗೆ ಬಸ್‌ 
ವಾಹನ ಚಾಲಕರಿಗೆ, ಸಾರಿಗೆ ಸಂ 
ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಸ 


ವೆ 
(1 

[a] 
ಸೂಚನೆ 
ನೀಡಲಾಗುವುದೇ; 


| ಆಚರಣೆ 


ಕೋವಿಡ್‌-19 ಹಿನ್ನೆಲೆಯಲ್ಲಿ ವಿಧಿಸಲಾಗಿದ್ದ 
ಲಾಕ್‌ಡೌನ್‌ನ್ನು ಪ್ರಸ್ತುತ ಸಡಿಲಗೊಳಿಸಿರುವ 
ಹಿನ್ನೆಲೆಯಲ್ಲಿ ಹಾಗೂ ನೂತನ ಬಸ್‌ ನಿಲ್ದಾಣದ 
ಮುಖ್ಯದ್ದಾರದ ಮುಂಭಾಗದ ಕಾಮಗಾರಿ 
ಪೂರ್ಣಗೊಂಡಿರುವುದರಿಂದ, . ವಾಹನಗಳ 
ಕಾರ್ಯಾಚರಣೆಯನ್ನು ನೂತನ ಬಸ್‌ ನಿಲ್ದಾಣದಿಂದ 
ಮಾಡಲು ಕ್ರಮ ಕೈಗೊಳ್ಳಲಾಗುವುದು 
ಹಾಗೂ ಈ ಬಗ್ಗೆ ಸಂಬಂಧಪಟ್ಟ ಚಾಲನಾ ಸಿಬ್ಬಂದಿ 
ಮತ್ತು ಅಧಿಕಾರಿಗಳಿಗೆ . ಸೂಕ್ತ ಸೂಚನೆಗಳನ್ನು 
ನೀಡಲಾಗುವುದು. » ' 


ನೂತನ ಬಸ್‌ ನಿಲ್ದಾಣದಲ್ಲಿ ಇನ್ನೂ ಕೆಲವು 
ಕಾಮಗಾರಿಗಳು ನಡೆಯುತ್ತಿವೆಯೇ; ಈ 
ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸಿ, 
ನಿಲ್ದಾಣವನ್ನು ಸುಸಜ್ಜಿತಗೊಳಿಸಲಾಗುವುದೇ? 


ಸಾಲಿನಲ್ಲಿ ನಂಜನಗೂಡು ಬಸ್‌ 
ನಿಲ್ದಾಣದಲ್ಲಿ ಕೂಡುರಸ್ಥೆಗೆ (Approach road) 
ಕಾಂಕ್ಷೀಟೀಕರಣದ ಕಾಮಗಾರಿ ಮಾಡಿ 
ಪೂರ್ಣಗೊಳಿಸಲಾಗಿರುತ್ತದೆ ಹಾಗೂ . ಪ್ರಸ್ಸುತ 
ಯಾವುದೇ ಕಾಮಗಾರಿಗಳು ಬಾಕಿ ಉಳಿದಿರುವುದಿಲ್ಲ. 
ನಂಜನಗೂಡು ಬಸ್‌ ನಿಲ್ದಾಣವನ್ನು ' ಎಲ್ಲಾ 
ಮೂಲಭೂತ ಸೌಲಭ್ಯಗಳನ್ನೊಳಗೊಂಡಂತೆ 
ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. 


ವ್‌ 


ಸಂಖ್ಯೆ: ಟಿಡಿ 159 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


